ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


: 565(659) 
;- ಪೀ ಎಂ.ನಾರಾಯಣಸ್ವಾಮಿ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

14.12.2020 
: ಅರಣ್ಯ, ಪರಿಸರ: ಮತ್ತು ಜೀವಿಶಾಸ್ತ್ರ ಸಚಿವರು 


ನ್ನ 


WL 


ಉತ್ತರ 


ಬಿಳಿಗಿರಿರಂಗನ ಬೆಟ್ಟದ ಮೀಸೆಲ" ಅರಣ್ಯ 
ಪ್ರದೇಶದಲ್ಲಿ ಅನಧಿಕೃತ ಹೋಂ ಸ್ಟೇಗಳು 
ನಿರ್ಮಾಣವಾಗಿರುವುದು ಸರ್ಕಾರದ ಗಮಕಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಇದನ್ನು 
ತೆರವುಗೊಳಿಸಲು ಯಾವ ಕ್ರಮಕೈಗೊಳ್ಳಲಾಗಿದೆ; 


ಬಂದಿದೆ. 


ಬಿಳಿಗಿರಿ: ರಂಗನಬೆಟ್ಟ ಮೀಸಲು ಅರಣ್ಯ ಪ್ರದೇಶದೊಳಗೆ 
ಅನಧಿಕೃತ ಹೋಂ ಸ್ಟೇಗಳು ನಿರ್ಮಾಣವಾಗಿರುವ ಬಗ್ಗೆ 
ದೂರುಗಳು ಬಂದಿದ್ದು, ಅವುಗಳನ್ನು' ತೆರವುಗೊಳಿಸುವ 
ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ  ಸಮಾಲೋಚಿಸಲಾಗಿದ್ದು, 
ಅರಣ್ಯ ಹಾಗೂ ಕಂದಾಯ ಇಲಾಖೆ ವತಿಯಿಂದ 
ಕೈಗೊಂಡಿರುವ ಜಂಟಿ ಸರ್ವೆ ಕಾರ್ಯ ಪ್ರಗತಿಯಲ್ಲಿದ್ದು, 
ಸದರಿ ಜಂಟಿ ಸರ್ಮೆ ಕಾರ್ಯ ಮುಗಿದ ನಂತರ ಮೀಸಲು 
ಅರಣ್ಯದೊಳಗೆ ಅನಧಿಕೃತ ಹೋಂ ಸ್ಟೇಗಳು 
ನಿರ್ಮಾಣವಾಗಿದ್ದಲ್ಲಿ, ಅವುಗಳನ್ನು ತೆರವುಗೊಳಿಸುವ ಬಗ್ಗೆ 
ನಿಯಮಾನುಸಾರ ಕ್ರಮ ವಹಿಸಲಾಗುವುದು. 


ಆ) 


ಈ ಅನಧಿಕೃತ ಹೋಂ ಸ್ಟೇಗಳ ನಿರ್ಮಾಣದಲ್ಲಿ 
ಅಧಿಕಾರಿಗಳು ಶಾಮೀಲಾಗಿರುವುದು ನಿಜವೇ; 
ನಿಜವಾಗಿದ್ದಲ್ಲಿ, ಇವರ ಮೇಲೆ ಯಾವ ಕ್ರಮ 


ಕೈಗೊಳ್ಳಲಾಗಿದೆ. 


ಇಂತಹ ಪ್ರಕರಣಗಳು ಯಾವುದು ಇರುವುದಿಲ್ಲ. 


ಇ) 


ಇದೇರೀತಿ"`'ಹೆಲವಾರು `ಜಿಲ್ಲೆಗಳಲ್ಲಿ "ಇರುವ 
ಅನಧಿಕೃತ ಹೋಂ ಸ್ಟೇಗಳನ್ನು ತೆರವುಗೊಳಿಸಲು 
ಸರ್ಕಾರ ಕೈಗೊಂಡ 
(ವಿವರ ನೀಡುವುದು) 


ಕ್ರಮವೇನು; 


ಸಂಖ್ಯೆ: ಅಪಜೀ 222 ಎಫ್‌ಡಬ್ಬ್ಯೂಎಲ್‌ 2020 


(ಆನಂದ್‌'ಸಿಂಸ್‌) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 
ಮೆ 


